KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೭, ೨೦೧೧ (ಫಾಲ್ಗುಣ ೨೬, ಶಕ ವರ್ಷ ೧೯೩೨) |ಸಂಚಿಕೆ ೧೧ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 02 ಆರ್‌ಬಿಎಲ್‌ 2009, ಬೆಂಗಳೂರು, ದಿನಾಂಕ: 29.01.2011 
ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (2) ರ 
ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ರಾಜ್ಯ ಸರ್ಕಾರವು ರಾಮನಗರ ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ತಾ ಮಟ್ಟದ ಜಾಗೃತ ಸಮಿತಿ - ರಾಮನಗರ 
































I ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ರಾಮನಗರ ಜಿಲ್ಲೆ ರಾಮನಗರ ಅಧ್ಯಕ್ಷರು 
2 ಮುಖ್ಯಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ, ರಾಮನಗರ ಜಿಲ್ಲೆ ಸದಸ್ಯರು 
3 ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ರಾಮನಗರ ಜಿಲ್ಲೆ, ರಾಮನಗರ. ಸದಸ್ಯರು 
4 ಶ್ರೀಮತಿ ಶೋಭ, ಮಾಜಿ ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಎರೇಹಳ್ಳಿ, ಕೂಟಗಲ್‌ ಹೋಬಳಿ, ರಾಮನಗರ ಸದಸ್ಯರು 
ತಾಲ್ಲೂಕು. 
೨ ಶ್ರೀ ಮುನಿವೆಂಕಟಪ್ಪ, ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಕುಂತೂರುದೊಡ್ಡಿ, ಚನ್ನಪಟ್ಟಣ ತಾಲ್ಲೂಕು ಸದಸ್ಯರು 
6 ಶ್ರೀ ಪ್ರಕಾಶ್‌, ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಕಾದಹಳ್ಳಿ, ಕನಕಪುರ ತಾಲ್ಲೂಕು ಸದಸ್ಯರು 
7 | ಶ್ರೀಮತಿ ಜಯಮ್ಮ ಮಾಜಿ ನಗರಸಭಾ ಸದಸ್ಯರು. ರಾಮನಗರ ಸದಸ್ಯರು 
8 ಡಾ.ಕೆ.ಪಿ.ಹೆಗ್ಗಡೆ, ಜಿಲ್ಲಾ ಕಾರ್ಯದರ್ಶಿ, ಸೆಂಟ್ಲಾನ್ಸ್‌ ಆಂಬುಲೆನ್ಸ್‌, ರಾಮನಗರ ಜಿಲ್ಲಾ ಶಾಖೆ, ರಾಮನಗರ. ಸದಸ್ಯರು 
9 ಶ್ರೀಮತಿ ಸರೋಜಮ್ಮ ಚಿಗುರು ಸಂಸ್ಥೆ, ಕಲ್ಯಾ ಗೇಟ್‌, ಮಾಗಡಿ ಸದಸ್ಯರು 
10 | ಶ್ರೀ ಹನುಮಂತು, ಸಂಚಾಲಕರು, ಜೀವಿಕ ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ, ಕೆ.ಎ.ಎಸ್‌. ಬಡಾವಣೆ, ಸದಸ್ಯರು 











ನಾಗರಬಾವಿ, ಬೆ೦ಗಳೂರು(ಚನ್ನಪಟ್ಟಣ) 





(೨೮೫) 
































೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ಭಾಗ - ೪ಎ 
1] ವ್ಯವಸ್ಥಾಪಕರು, ರಾಮನಗರ ಜಿಲ್ಲೆ ಲೀಡ್‌ ಬ್ಯಾಂಕ್‌(ಕಾರ್ಪೋರೇಷನ್‌ ಬ್ಯಾಂಕ್‌) ರಾಮನಗರ ಸದಸ್ಯರು 
12 ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ ಸದಸ್ಯರು 
13 ಉಪನಿರ್ದೇಶಕರು ರೇಷ್ಮೆ ಇಲಾಖೆ, ರಾಮನಗರ ಜಿಲ್ಲೆ, ರಾಮನಗರ ಸದಸ್ಯರು 
14 ಉಪನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ರಾಮನಗರ ಜಿಲ್ಲೆ ಸದಸ್ಯರು 
ರಾಮನಗರ. 
15 ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು/ಅಪರ ಜಿಲ್ಲಾ ಸಂಚಾಲಕರು 
ದಂಡಾಧಿಕಾರಿಗಳು, ರಾಮನಗರ ಜಿಲ್ಲೆ ರಾಮನಗರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಎಸ್‌.ಪ್ರಸನ್ನ ಕುಮಾರ್‌ 
ಪಿ.ಆರ್‌.67 ನಿರ್ದೇಶಕರು 


ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜ೦ಟಿ ಕಾರ್ಯದರ್ಶಿ, 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


HEALTH AND FAMILY WELFARE SECRETARIAT 


NOTIFICATION 


No.HFW 572 MPS 2010, Bangalore, Dated:29" January, 2011 


Sub: Reservation of seats for in-service candidates in Post Graduate Medical Degree, Diploma and Dental courses in 


Government and Private Medical/ Dental Colleges for the academic year 2011-12. 


Ref: No.DME/PGS/54/2010-11, Dated:11.01.2011. 


Out of total number of Government Post Graduate seats 70% of the seats are earmarked to the entrance test candidates 


and 30% of the seats are earmarked to the in-service candidates. Out of the 30% Post Graduate seats available for the in-service 


candidates, the following percentage of seats has been reserved for the candidates working in various departments for the 


academic year 2011-12 as per Rule 11(1) of the Karnataka Conduct of Entrance Test for Selection and Admission to Post Graduate 


Medical and Dental Degree and Diploma Courses Rules, 2006. 
































Department PG Medical Degree PG Medical Diploma PG Dental Degree 
Health and Family Welfare 77% 82% 74% 
ESI 10% 10% 10% 
Mahanagara Palike 5% 3% 3% 
Board and Corporation 2% 2% 2% 
Autonomous Institutions (Including Government 6% 3% 11% 
Autonomous Medical and Dental Colleges.) 





PR-75 


By Order and in the name of the Government of Karnataka, 


E. PAPANNA 


Under Secretary to Government (1/0), 


Health & Family Welfare Department (Medical Education). 


COMMERCE AND INDUSTRIES SECRETARIAT 
NOTIFICATION 


[10.01 183 SPQ 2010, Bangalore, Dated:18.02.2011 


The draft of the following regulations to amend the Karnataka Industrial Areas Development Board Cadre and Recruitment 


Regulations issued in the Government Order No.Cl 68 SPQ 84 Dated: the 29" October, 1984, which the Government of Karnataka 


proposes to make in exercise of the powers conferred by clause (b) of sub-section (1) of section-3 read with section-8 of the 
Karnataka State Civil Services Act, 1978, (Karnataka Act 14 of 1990), is hereby published as required by clause (a) of sub-section 


(2) of sections of the said Act, for information of all the persons likely to be affected thereby and notice is hereby given that the said 


draft will be taken into consideration after expiry of one month from the date of its publication in the Official Gazette. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ೨೮೭ 





Any objection or suggestion which may be received by the State Government from any person with respect to the said 
draft before the expiry of the period specified above, will be considered by the State Government. Objections and suggestions may 
be addressed to the Principal Secretary to Government, Commerce and Industries Department, Vikasa Soudha, Bangalore-560 001. 

DRAFT REGULATIONS 

1. Title and commencement: (1) There regulations may be called the Karnataka Industrial Area Development Board 
Cadre and Recruitment (Amendment) Regulations, 2011. 

(2) They shall come into force from the date of their publication in the Official Gazette. 

2. Amendment of Schedule: In the schedule to the Karnataka Industrial Areas Development Board Cadre and 
Recruitment Regulations regulating the method of recruitment; in the category of posts of Senior Assistant at serial number 23, for 
the entries in column No.4, the following shall be substituted, namely: 

4 
From the cadre of Assistants or Stenographers with minimum service of three years in the respective cadre and who have 
passed the Departmental Examinations in Accounts Higher and General Law (Part | and Il), in the ratio of 5:1; every sixth 
vacancy being filled by promotion of stenographer. 

















By Order and in the name of the Governor of Karnataka, 
K.H. SESHAGIRI 
PR-158 Under Secretary to Government (ID), 
Commerce and Industries Department. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 2 SMR 2011, Bangalore, Dated:3.02.2011 
In exercise of the powers conferred by clause (ff) of rule 3 of the karnataka Government Servant's (Medical Attendance) 
Rules 1963, the Government of Karnataka hereby adds the following item after item 259 of Schedule | to the said rules, namely: 
(260) Sridevi Multispeciality Hospital, Bunder Road, Honnavar-581 334, Uttara Kannada District. 
By Order and in the name of the Governor of Karnataka, 
P. MARKANDEYA 
Under Secretary to Government, 
Department of Personnel and Administrative Reforms 
(Service Rules-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಎಸ್‌ಎಂಆರ್‌ 2011, ಬೆಂಗಳೂರು, ದಿನಾಂಕ: 03.02.2011 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1ರ ಐಟಂ 259ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ: 
(260) ಶ್ರೀದೇವಿ ಮಲ್ಟಿಸ್ಬೆಷಾಲಿಟಿ ಆಸ್ಪತ್ರೆ, ಬಂದರ ರಸ್ತೆ, ಹೊನ್ನಾವರ-581 334, ಉತ್ತರ ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ 
ಪಿ.ಆರ್‌.88 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION No.DPAR 20 SMR 2010, Bangalore, Dated:02.02.2011 
In exercise of the powers conferred by clause (ff) of rule 3 of the Karnataka Government Servant's (Medical Attendance) 
Rules 1963, the Government of Karnataka hereby adds the following item after item 258 of Schedule | to the said rules, namely: 
(259) Sushruta Multispeciality Hospital & Research Center Put. Lid., Opp. Vidyanagar Police Station, PB Road, 
Vidyanagar, Hubli-580 021. 
By Order and in the name of the Governor of Karnataka, 
P. MARKANDEYA 
Under Secretary to Government, 
Department of Personnel and Administrative Reforms 
(Service Rules-2) 


೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ಭಾಗ - ೪ಎ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 20 ಎಸ್‌ಎಂಆರ್‌ 2010, ಬೆಂಗಳೂರು, ದಿನಾಂಕ: 02.02.2011 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1ರ ಐಟಂ 258ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ: 

(259) ಸುಶ್ರುತ ಮಲ್ಟಿಸ್ಪೆಷಾಲಿಟ ಆಸ್ಪತ್ರೆ ಮತ್ತು ರಿಸರ್ಚ್‌ ಸೆಂಟರ್‌ ಪ್ರೈವೇಟ್‌ ಲಿಮಿಟೆಡ್‌, ವಿದ್ಯಾನಗರ ಪೊಲೀಸ್‌ ಠಾಣೆ ಎದುರು, ಪಿಬಿ 
ರಸ್ತೆ ವಿದ್ಯಾನಗರ, ಹುಬ್ಬಳ್ಳಿ-580021. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ 
ಪಿ.ಆರ್‌.89 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 SSR 2010, Bangalore, Dated:02.02.2011 

Whereas, the draft of the following Rules further to amend the Karnataka Civil Services (Service and Kannada Language 
Examinations) Rules 1974 was published as required by clause (a) of sub-section (2) of section 3 read with section 8 of the 
Kamataka State Civil Services Act, 1978 (Karnataka Act 14 of 1990), in Notification No.DPAR 3 SSR 2010, Dated:29" December, 
2010 in part IV-A (No.1691) of the Karnataka Gazette Extra-ordinary Dated:30" December, 2010 inviting objections and suggestions 
from the persons likely to be affected thereby within fifteen days from the date of publication of draft in the Official Gazette. 

Whereas the said Gazette was made available to the public on 30" December, 2010. 

And whereas no objections and suggestions have been received by the State Government. 

Now, therefore, in exercise of the powers conferred by sub-section (1) and section (3) read with section (8) of the 
Karnataka State Civil Services Act, 1978 (Karnataka Act 14 of 1990), the Government of Karnataka makes the following rules, 
namely:- 

RULES 

1. Title and Commencement: (1) These rules may be called the Karnataka Civil Services (Service and Kannada 
Language Examinations) (1° Amendment) Rules, 2011. 

(2) They shall come into force from the date of their publication in the Official Gazette. 

2. Amendment of rule 5.- In rule 5 of the Karnataka Civil Services (Service and Kannada Language Examinations) 
Rules, 1974, in sub-rule (1), in sub-clause (ii), after the entries relating to item (ab) the following shall be inserted, namely: 

"(ac) Kannada Language Test conducted by the Public Service Commission or any other Selection Authority, as a part of 
examination for recruitment to the posts in the State Civil Services as prescribed in the Karnataka Civil Services (Direct Recruitment 
by Competitive Examinations and Selection) (General) Rules, 2006." 

By Order and in the name of the Governor of Karnataka, 
DEVARAJU 
PR-90 Under Secretary to Government, 
Department of Personnel and Administrative Reforms 
(Service Rules-1) 
HEALTH AND FAMILY WELFARE SECRETARIAT 
NOTIFICATION -॥ 
No.HFW 121 IMM 2010, Bangalore, Dated:07.02.2011 

In exercise of the powers conferred by para 21 of the Drugs (Prices Control) Order 1995, an order issued under Section 3 
of the Essential Commodities Act, 1955, (Central Act, 10 of 1955) and in partial modification of the previous notifications No.HFW 
152 IMM 2007, Dated:12.02.2008 and No.HFW 13 IMM 2009 Dated:04.03.2010 issued in this behalf, the Government of Karnataka 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ೨೮೯ 





hereby authorizes the following Gazetted Officers of Drugs Control Department specified in Column (2) of the Table below to 


exercise the powers conferred under the said order for the local limits of the area specified in column (3) thereof. 


























SI.No. Gazetted Officers Areas 
77 Drugs Inspector, Yadgiri Circle, Yadgiri. Yadgiri District. 
78 Assistant Drugs Controller, Yadgiri Circle, Yadgiri District. 
Yadgiri. 
By Order and in the name of the Governor of Karnataka, 
R.S. ITAGI 
PR-140 Under Secretary to Government, 


Health and Family Welfare Department. 
INFRASTRUCTURE DEVELOPMENT SECRETARIAT 
NOTIFICATION 
No.IDD 25 NSW 2010, Bangalore, Dated:23.02.2011 

In pursuance of the Memorandum and the Articles of Association of Konkan Railway Corporation Limited (KRCL) and 
clause 6 (ix) of the agreement between Government of India acting through the Ministry of Railways and Government of Maharastra, 
Goa, Government of Karnataka and Kerala in connection with construction of the west coast Railway line., | Hamsaraj Bharadwaj, 
the Governor of Karnataka hereby nominate Smt. Vandana Gurnani, Resident Commissioner of Karnataka Bhavan, New Delhi as 
Alternate Director on the Board of KRCL vice Sri V. Madhu, Principal Secretary to Government, Infrastructure Development 
Department. 

This nomination supersedes the earlier nominations made in this behalf. 

Hamsaraj Bharadwaj, 
Governor of Karnataka 
By Order and in the name of the 
Governor of Karnataka Secretariat. 
PR-160 C.A. Baburavindranath Patel 
Under Secretary to Government. 
Infrastructure Development Department. 
TRANSPORT SECRETARIAT 
CORRIGENDUM 
No.SARIE 03 SAENI 2011, Bangalore, Dated:18.02.2011 

In Notification No. SARIE 03 SAENI 2011, Dated:11.01.2011, CC number assigned to the Personal Vehicle of Mr. Thierry 
BOISSEAUX, (Attache for science and Technology) Consulate General of France, Bangalore shall be read as 03 CC 5A instead of 
03 CC 4A. 

By Order and in the name of the Governor of Karnataka, 
T.N. NARASHIHMARAJU 
PR-162 Desk Officer (10) 
Transport Department. 
HOME SECRETARIAT 
ORDER 
No.HD 92 SST 2011, Bangalore, Dated:18.02.2011 

WHEREAS the Government of Karnataka having regard to the circumstances prevailing in the State is satisfied that it is 
necessary that all Commissioners of Police and all the District Magistrates should be empowered to exercise the powers under sub- 
section (2) of section 3 of the Karnataka prevention of Dangerous Activities of Boot-leggers, Drug-Offenders, Gamblers, Goondas, 
Immoral Traffic Offenders and Slum-Grabbers Act, 1985 (Karnataka Act No.12 of 1985). 

Now, therefore in exercise of the powers conferred by Sub-Section (2) of Section 3 of the Karnataka Prevention of 


Dangerous Activities of Boot leggers, Drug-Offenders, Gamblers, Goondas, Immoral Traffic Offenders and Slum-Grabbers Act, 1985 


೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ಭಾಗ - ೪ಎ 





the Government of Karnataka hereby direct that all the Commissioners of Police and all the District Magistrates in the State shall 
exercise the powers conferred by sub-section (1) of Section 3 within the limits of their jurisdiction for a further period of three months 
from 09.03.2011 to 08.06.2011. 
By Order and in the name of the Governor of Karnataka, 
K.C. SIDDAPPA 
PR-171 Under Secretary to Government, 
Home Department 
(Law and order, Cofeposa and Prosecution) 
KARNATAKA GOVERNOR'S SECRETARIAT 
NOTIFICATION 
No.GS 2 AUD 2010, Bangalore, Dated:28.02.2011 
WHEREAS, the Board of Management, University of Agricultural Sciences, Dharwad, was constituted in terms of Section 
12(1) of the University of Agricultural Sciences Act, 2009 vide Notification No.GS 2 AUD 2010 Dated:20" May, 2010 leaving the 
position under Section 12(2) (vi) vacant for want of appropriate proposal. 
WHEREAS, the State Government has conveyed its nominee on the Board of Management of University of Agricultural 
Sciences, Dharwad, as per the provisions of Section 12(2) (vi) of the University of Agricultural Sciences Act, 2009. 
NOW, THEREFORE, 1, H.R. BHARDWAJ, Governor of Karnataka and Chancellor, University of Agricultural Sciences, 
Dharwad, in exercise of the powers conferred under Section 12(1) of the University of Agricultural Sciences Act, 2009, hereby 


appoint the following person on the Board of Management, University of Agricultural Sciences, Dharwad: 








Section Category Sl.No. Person appointed 
12(2)(vi) One person not being a Government servant 1 Sri Ashok Malagoda Patil, 
or Servant of the University nominated by the Beniwad Post, Hukkeri Taluk, Belgaum District. 


State Government from among Graduates of 
not less than five years standing of the 


University. 




















His term of the office shall be till 19" May, 2013. 
Hamsaraj Bharadwaj, 
Governor of Karnataka and 
PR-175 Chancellor of Universities 
PRATHIBHA D. HABBU 
Under Secretary to Governor I/c. 
ಸಹಕಾರ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಳ 293 ಎಂಆರ್‌ಇ 2008, ಬೆಂಗಳೂರು, ದಿನಾಂಕ:11ನೇ ಮಾರ್ಚ್‌, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1986ರ ಕಾಯ್ದೆಯಡಿ ಘೋಷಿಸಲಾಗಿರುವ ಕೃಷಿ 
ಉತ್ಪನ್ನಗಳಲ್ಲಿ ಮರ ಮುಟ್ಟುಗಳನ್ನು (೦೦6) ಅಧಿಸೂಚಿತ ಸಾಮಗ್ರಿಗಳ ಪಟ್ಟಿಯಿಂದ ಕೈಬಿಡುವ ಬಗ್ಗೆ ದಿನಾಂಕ:03.03.2011ರ ಕರ್ನಾಟಕ ರಾಜ್ಯಪತ್ರದ 
ಭಾಗ-4ಎ ರಲ್ಲಿ ಪ್ರಕಟಿಸಲಾಗಿರುವ “ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 289 ಎ೦ಆರ್‌ಇ 2007 ದಿನಾಂಕ:24.02.2011” ಎಂಬುದರ ಬದಲಾಗಿ 
“ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಣ 293 ಎಂಆರ್‌ಇ 2008 ದಿನಾಂಕ:24.02.2011* ಎಂದು ಎಲ್ಲಾ ಸಂದರ್ಭದಲ್ಲಿಯೂ ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿಕೆ. ವಾಸುದೇವ ಮೂರ್ತಿ 
ಪಿ.ಆರ್‌.178 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ೨೯೧ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 152 ಎಲ್‌ಡಬ್ಲ್ಯೂಎ 2008, ಬೆಂಗಳೂರು, ದಿನಾಂಕ: 21-02-2011 

ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ “ನಗರ ಸ್ಥಳೀಯ ಸಂಸ್ಥೆಗಳು” ಹಾಗೂ “ಪಟ್ಟಣ ಮತ್ತು ಗ್ರಾಮ ಪಂಚಾಯಿತಿ ಸಂಸ್ಥೆಗಳು ಎಂಬ 
ಅನುಸೂಚಿತ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನಿರ್ಧಿಷ್ಟಪಡಿಸಿರುವ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರದ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯ ಭಾಗ 4(ಎ) ರಲ್ಲಿ ದಿನಾಂಕ: 30-09-2010 ರಂದು ಪ್ರಕಟಿಸಿ, ಕನಿಷ್ಟ ವೇತನ ಕಾಯ್ದೆ 
1948ರ [ಕೇಂದ್ರಾಧಿನಿಯಮ ಸಂ: (X॥)] ಸೆಕ್ಷನ್‌ 5(1)(ಬಿ) ಪ್ರಕಾರ ಇದರಿಂದ ಭಾದಿತರಾಗುವ/ಸಂಬ೦ಧವಿರುವ ವ್ಯಕ್ತಿಗಳ ಗಮನಕ್ಕೆ ತರಲಾಗಿದ್ದು, 
ಅವರಿಂದ ಸಲಹೆ /ಆಕ್ಷೇಪಣೆಗಳನ್ನು ಸ್ವೀಕರಿಸಲು 2 ತಿಂಗಳ ಕಾಲಾವಧಿಯನ್ನು ನೀಡಲಾಗಿತ್ತು. ಈ ಬಗ್ಗೆ ಸ್ವೀಕರಿಸಲಾದ ಸಲಹೆ/ಆಕ್ಷೇಪಣೆಗಳನ್ನು ಕನಿಷ್ಟ 
ವೇತನ ಸಲಹಾ ಮಂಡಳಿಯಲ್ಲಿ ಮಂಡಿಸಲಾಗಿತ್ತು ಮಂಡಳಿಯಲ್ಲಿ ಸರ್ಕಾರದ ಪ್ರಸ್ತಾವನೆಯ ಬಗ್ಗೆ ಚರ್ಚಿಸಿದ್ದು, ಅಂತಿಮ ಅಧಿಸೂಚನೆಯನ್ನು 
ಹೊರಡಿಸಲು ಸರ್ಕಾರಕ್ಕೆ ತನ್ನ ಶಿಫಾರಸ್ಸು ನೀಡಿರುತ್ತದೆ. 

ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿಯ ಶಿಫಾರಸ್ಸನ್ನು ಪರಿಶೀಲಿಸಲಾಗಿದೆ. ಕರಡು ಅಧಿಸೂಚನೆಯಲ್ಲಿ ನಿಗದಿಪಡಿಸಿದ್ದ ವೇತನ ದರಗಳು 
ಇತರೆ ಅನುಸೂಚಿತ ಉದ್ದಿಮೆಗಳಿಗಿಂತ ಹಾಗೂ ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ರಾಷ್ಟ್ರೀಯ ಕನಿಷ್ಟ ವೇತನ ದರಕ್ಕಿಂತ ಗಣನೀಯವಾಗಿ 
ಹೆಚ್ಚಾಗಿರುವುದನ್ನು ಸರ್ಕಾರವು ಗಮನಿಸಿ, ಈ ರೀತಿ ಗಣನೀಯವಾಗಿ ಕನಿಷ್ಟ ವೇತನವನ್ನು ಹೆಚ್ಚಾಗಿ ನಿಗದಿಪಡಿಸುವುದರಿಂದ ಇತರ ಅನುಸೂಚಿತ 
ಉದ್ದಿಮೆಗಳಿಗೆ ತಾರತಮ್ಯ ಮಾಡಿದಂತಾಗುತ್ತದೆ ಎನ್ನುವುದನ್ನು ಮನಗಂಡು ಕರಡು ಅಧಿಸೂಚನೆಯಲ್ಲಿನ ದರಗಳನ್ನು ಕಡಿತಗೊಳಿಸಲು 
ತೀರ್ಮಾನಿಸಿರುತ್ತದೆ. ಆದ್ದರಿಂದ ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್‌ 3()(ಬಿ) ಹಾಗೂ 5(1)(ಬಿ) ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಮತ್ತು ಈ ಹಿಂದಿನ ಎಲ್ಲಾ ಅಧಿಸೂಚನೆಗಳನ್ನು ರದ್ದುಪಡಿಸಿ, ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ “ನಗರ ಸ್ಥಳೀಯ ಸಂಸ್ಥೆಗಳು” ಹಾಗೂ 
“ಪಟ್ಟಣ ಮತ್ತು ಗ್ರಾಮ ಪಂಚಾಯಿತಿ ಸಂಸ್ಥೆಗಳು” ಉದ್ದಿಮೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕ ವರ್ಗದವರಿಗೆ ಈ ಅಧಿಸೂಚನೆಯು ರಾಜ್ಯ ಪತ್ರದಲ್ಲಿ 
ಪ್ರಕಟಗೊಂಡ ದಿನಾಂಕದಿಂದ ಅನ್ವಯವಾಗುವಂತೆ ಕನಿಷ್ಟ ವೇತನವನ್ನು ಈ ಅಧಿಸೂಚನೆಯ ಅನುಸೂಚಿಯಲ್ಲಿ ಇರುವಂತೆ ಪರಿಷ್ಕರಿಸಲಾಗಿದೆ. 

















ಅನುಸೂಚಿ 
ಕ್ರ 
ಡಿ ಕೆಲಸದ ವರ್ಗಗಳು ಕನಿಷ್ಟ ವೇತನ ದರಗಳು [ರೂಪಾಯಿಗಳಲ್ಲಿ] 
ಸಂ. 
ಬೃಹತ್‌ ಬೆಂಗಳೂರು 
ಎಲಾ ಪುರಸಭೆ, ಪಟ್ಟಣ 
ಮಹಾನಗರ ಪಾಲಿಕೆ ಹಾಗೂ ನ 
ಎಲ್ಲಾ ನಗರ ಸಭೆಗಳು ಪಂಚಾಯಿತಿ ಮತ್ತು ಗ್ರಾಮ 
ರಾಜ್ಯದ ಎಲ್ಲಾ ಮಹಾನಗರ ಷ್ಣ 
ಜ್ಯ ಪಂಚಾಯಿತಿಗಳು 
ಪಾಲಿಕೆಗಳು 
ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ ದಿನಕ್ಕೆ ತಿಂಗಳಿಗೆ ದಿನಕ್ಕೆ 
1 2 3 4 5 6 7 8 
1 ಗುಮಾಸ್ತ್ರ/ಕ್ಷರ್ಕ್‌ /ಕಂಪ್ಯೂಟರ್‌ 
ಆಪರೇಟರ್‌/ಡಾಟಾ ಎಂಟ್ರೀ ಆಪರೇಟರ್‌, 
5881-20 226-20 5532-80 212-20 4019-20 189-20 


ಕರ ವಸೂಲಿಗಾರರು ಎಲೆಕ್ಟ್ರೀಷಿಯನ್‌ 
ಹಾಗೂ ಇತರೆ ಕುಶಲ ಕಾರ್ಮಿಕರು 

2 ಪಂಪ್‌ ಆಪರೇಟರ್‌, ಮೆಕ್ಕಾನಿಕ್‌, 
ಬಾಲವಾಡಿ ಕಾರ್ಯಕರ್ತೆಯರು, ವಾಹನ 
ಚಾಲಕರು, ಮತ್ತು ಇತರೆ ಅರೆ ಕುಶಲ 





5647-20 217-20 5304-00 204-00 4808-70 184-95 








ಕಾರ್ಮಿಕರು 
3 ವಾಟರ್‌ ಮಾನ್‌ [ನೀರು ಗಂಟಿ] 5413-20 208-20 5075-20 195-20 4698-20 180-70 
4 ಜವಾನರು, ಅಟೆಂಡರ್‌ 5179-20 199-20 4846-40 186-40 4587-70 176-45 





5 ಲೋಡಿಂಗ್‌ ಮತ್ತು ಅನ್‌ಲೋಡಿಂಗ್‌ 
ಕೆಲಸ, ರಸ್ತೆಗಳನ್ನು ಗುಡಿಸುವುದು. 
ಒಳಚರಂಡಿ, ಸ್ನಾನಗೃಹ ಮತ್ತು 5044-00 194-00 4264-00 164-00 3484-00 134-00 
ಶೌಚಾಲಯಗಳನ್ನು ಸ್ವಚ್ಚಗೊಳಿಸಿವುದು 
ಹಾಗೂ ಇತರೆ ಕುಶಲರಲ್ಲದ ಕಾರ್ಮಿಕರು. 
































ಫಲಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ಭಾಗ - ೪ಎ 





ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3944 ಅಂಶಗಳಿಗೆ 
ವಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2010 ರಿಂದ ಡಿಸೆಂಬರ್‌ 2010)ರ ಸರಾಸರಿ ಆಧಾರದ ಮೇಲೆ 2011 ಏಪ್ರಿಲ್‌ 1 ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 

ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 

ಅ) ಮಾಸಿಕ ವೇತನವನ್ನು ಪಡೆಯುವವರು:- 

ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು x ತುಟ್ಟಿಭತ್ಯೆಯ ದರ ೫೬ 30 ದಿನಗಳುಎ ತುಟ್ಟಿಭತ್ಯೆ 

ಆ) ದಿನಗೂಲಿ ವೇತನ ಪಡೆಯುವವರು:- 
ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು ೬ ತುಟ್ಟಿಭತ್ಕೆಯ ದರ x 30 5 ತುಟ್ಟಿಭತ್ಯೆ 
26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 
ಮುಂದುವರೆಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 
ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 

7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 
ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 
ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ ಮತ್ತು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 

12. ಅರೆ ಕುಶಲ: ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 
ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 

13. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 
ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌.189 ಎನ್‌.ಆರ್‌.ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ೨೯೩ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಸಿ-65) ಬೆಂಗಳೂರು, ದಿನಾಂಕ:07.02.2011 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಲ್ಕಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ: 
1) ಶ್ರೀ ಸುನೀಲ್‌ ಆಳ್ವ, ಬಿನ್‌ ಶ್ರೀಧರ್‌ ಆಳ್ವ, ಒಪ್ಪನಾಡುಗುತ್ತು. ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆ. 
2) ಶ್ರೀಮತಿ ಶಾಂತ ಜೆ. ಕೊರೋಡಿಯನ್‌, ಕೋಂ ಜೆ.ಬಿ. ಕೊರೋಡಿಯನ್‌, 'ಗುರುಸನ್ನಿತ' ಕೆ.ಎಸ್‌. ರಾವ್‌ ನಗರ, ಮುಲ್ಕಿ, ದಕ್ಷಿಣ 
ಕನ್ನಡ ಜಿಲ್ಲೆ. 
3) ಶ್ರೀ ವಿಠಲ ಬಿನ್‌ ನಿಂಗಪ್ಪ ಮೊರಟಗಿ, ಮ.ನಂ.19/135, ಲಿ೦ಗಪ್ಪಯ್ಯ ಕಾಡು, ಬಿಜಾಪುರ ಕಾಲೋನಿ, ಕೆ.ಎಸ್‌. ರಾವ್‌ ನಗರ, ಮುಲ್ಕಿ, 
ದಕ್ಷಿಣ ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.129 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ತೋಟಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(2), Bangalore, Dated:1°' February, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karmataka Act 29 of 2000), the Government of Karnataka hereby specify that the Directorate of 
Horticulture, Bangalore, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-83 Desk Officer-l, (e-Governance), 
Department of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(1), ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿಯಮಿತ, ಬೆಂಗಳೂರು 


೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ಭಾಗ - ೪ಎ 





ಇದರ ಎಲ್ಲಾ ಸಂಗಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(1), Bangalore, Dated:1°' February, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hhereby specify that the Karnataka Co- 
Operative Poultry Federation, Bangalore, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-82 Desk Officer-l, (e-Governance), 


Department of Personnel and Administrative Reforms. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(3), ಬೆಂಗಳೂರು, ದಿನಾಂಕ: 14ನೇ ಜನವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಹುಬ್ಬಳ್ಳಿ, ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(3), Bangalore, Dated:14" January, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hhereby specify that the Karnataka Institute of 
Medical Sciences, Hubli, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-47 Desk Officer-l, (e-Governance), 
Department of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ: 14ನೇ ಜನವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯ, ವಿಜಾಪುರ, ಇದರ ಎಲ್ಲಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೧ ೨೯೫ 





೦ಗಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
೦ಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(2), Bangalore, Dated:14" January, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka State 
Women's University, Bijapur, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-46 Desk Officer-l, (e-Governance), 


Department of Personnel and Administrative Reforms. 


